ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ವಿಜ್ಞಾನ ಗುಡ್ಡಗಳಿಗೆ ಕೇ೦ದ್ರ ಸರ್ಕಾರದಿಂದ ನೆರವು ಬಂದಿರುವ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು :- 


1435 (1681) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಜ್ಞಾನ ಗುಡ್ಡ ಅಂದರೇನು ; ರಾಜ್ಯದಲ್ಲಿ ಎಷ್ಟು ವಿಜ್ಞಾನ ಗುಡ್ಡಗಳಿವೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಆ) ಈ ವಿಜ್ಞಾನ ಗುಡ್ಡಗಳ ಅಭಿವೃದ್ಧಿಗೆ ಯಾವ ಯಾವ ಮೂಲಗಳಿಂದ ಎಷ್ಟು ಹಣ ಬಿಡುಗಡೆ ಆಗಿದೆ; 
ವಿಜ್ಞಾನ ಗುಡ್ಡವಾರು ಮಾಹಿತಿ ನೀಡುವುದು; 


(ಇ) ಬಿಡುಗಡೆಯಾದ ಹಣದಲ್ಲಿ ಎಷ್ಟು ಹಣ ಖರ್ಚಾಗಿದೆ ; ಉಳಿದಿರುವ ಹಣವೆಷ್ಟು ; ಸಂಪೂರ್ಣ 
ವಿವರಗಳೊಂದಿಗೆ ಮಾಹಿತಿ ನೀಡುವುದು; 


(ಈ) ಈ ವಿಜ್ಞಾನ ಗುಡ್ಡಗಳ ಅಬಿವೃದ್ಧಿಗೆ ಕೇ೦ದ್ರ ಸರ್ಕಾರದಿಂದ ಬಿಡುಗಡೆಯಾದ ಹಣ ಎಷ್ಟು ; 
ವಿಜ್ಞಾನ ಗುಡ್ಡಗಳವಾರು ಮಾಹಿತಿ ನೀಡುವುದು; 


(ಉ) ತುಮಕೂರು ಜಿಲ್ಲೆಯ ವಿಜ್ಞಾನ ಗುಡ್ಡದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲಿಯವರೆಗೆ 
ಬಂದಿರುವ ಅನುದಾನವೆಷ್ಟು ; ಖರ್ಚಾಗಿರುವ ಅನುದಾನವೆಷ್ಟು ? (ವಿವರವಾದ ಮಾಹಿತಿ ನೀಡುವುದು) 


